ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ 
ಮಾನ್ಯ ಸದಸ್ಯರ ಹೆಸರು 
ವಿಷಯ 


ಉತ್ತರಿಸುವ ದಿನಾಂಕ 


ಕರ್ನಾಟಕ ವಿಧಾನ ಪರಿಷತ್ತು 


: 659 (760) 
; ಶ್ರೀ ನಸೀರ್‌ ಅಹ್ಮದ್‌ (ವಿಧಾನಸಭೆಯಿಂದ ಚುನಾಯಿತರಾದವರು) 


: 2018-19ನೇ ಸಾಲಿನಲ್ಲಿನ ಆಯವ್ಯಯದ ಕಾರ್ಯಕ್ರಮಗಳ ಬಗ್ಗೆ 
: 25-09-2020 


: ಪ್ರವಾಸೋದ್ಯಮ, ಕನ್ನಡ ಮತ್ತು ಸಂಸ್ಕೃತಿ ಹಾಗೂ ಯುವ 


ರಿಫ್ರೆಷರ್‌ ಕೋಸ್‌ರ್ಗಳ ಮೂಲಕ ತರಬೇತಿ ನೀಡಲು 
ಉದ್ದೇಶಿಸಿರುವುದು , ಸರ್ಕಾರದ ಗಮನಕ್ಕೆ 
ಬಂದಿದೆಯೇ; 


ಉತ್ತರಿಸುವ ಸಚಿವರು 
ಸಬಲೀಕರಣ ಮತ್ತು ಕ್ರೀಡಾ ಸಚಿವರು 
ಕ್ರ.ಸಂ ಪ್ರಶ್ನೆ . ಉತ್ತರ 
(ಆ) [2018-19ನೇ ಆಯವ್ಯಯದಲ್ಲಿ ಮಂಡಿನಿರುವಂತೆ | SS ್‌ 
ಪ್ರವಾಸೋದ್ಯಮ ವಲಯದ ಆತಿಥ್ಯ ಕ್ಷೇತ್ರದಲ್ಲಿ 
“ಉದ್ಯೋಗಾವಕಾಶಗಳನ್ನು ಸೃಜಿಸಲು 
ಕೌಶಲ್ಯಾಭಿವೃದ್ಧಿ, ಪ್ರವಾಸಿ ಮಾರ್ಗದರ್ಶಿ ತರಬೇತಿ 
ಕಾರ್ಯಕ್ರಮ ಹಾಗೂ ಪ್ರವಾಸಿ ಟ್ಯಾಕ್ಸಿ ಚಾಲಕರಿಗೆ ಬಂದಿದೆ. 


(ಅ) 


ಘಸಾಲಧ್ಯಗಳನ್ನು ಅನುಷ್ಠಾನಕ್ಕೆ ತರಲಾಗಿದೆಯೇ; 


551816 ಸಾಲಿನಲ್ಲಿ ಬೇಲೂರು, ಹಂಪಿ ಮತ್ತು 


ವಿಜಯಪುರದಲ್ಲಿ ಪ್ರವಾಸಿ ಮಾರ್ಗದರ್ಶಿಗಳಾಗಿ 
ಕಾರ್ಯನಿರ್ವಹಿಸಲು ಮುಂದೆ" ಬರುವ ನಿರುದ್ಯೋಗಿ 
ಯುವಕ/ಯುವತಿಯರಿಗೆ ಕೌಶಲ್ಯಾಭಿವೃದ್ಧಿ ಯೋಜನೆಯಡಿ 
ತರಬೇತಿ ನೀಡುವ ಸಂಬಂಧ ಆಸಕ್ತ ಸಂಸ್ಥೆಗಳಿಂದ 


Expression of Interest ಅಹ್ವಾನಿಸಲಾಗಿತ್ತು. ಆದರೆ 
ಯಾವುದೇ ಸಂಸ್ಥೆ ಆಸಕ್ತಿ ವ್ಯಕ್ಕಪಢಿಸಿರುವುದಿಲ್ಲ. 


(ಇ) 


ಈ ಲಭ್ಯ ಇನ್ನಾವರೆಗೂ ಅನುಷ್ಠಾನಕ್ಕೆ ತರದೆ 
ಇದ್ದಲ್ಲಿ ಯಾವಾಗಿನಿಂದ ಜಾರಿಗೆ ತರಲಾಗುವುದು: 
(ಸಂಪೂರ್ಣ ವಿವರ ನೀಡುವುದು). 


ಕರ್ನಾಟಕ ಪ್ರವಾಸೋದ್ಯಮ ನೀತಿ 2020-25ನ್ನು ಜಾರಿಗೆ 
ತಂದಿದ್ದು, ಸದರಿ ನೀತಿಯಲ್ಲಿ ಕೌಶಲ್ಯಭಿವೃದ್ಧಿ ಯೋಜನೆಯಡಿ 
ಪ್ರವಾಸಿ ಕ್ಷೇತ್ರದಲ್ಲಿ ತರಬೇತಿ ಕಾರ್ಯಕ್ರಮ ಹಮ್ಮಿಕೊಳ್ಳುವ 


ಸಂಸ್ಥೆಗಳನ್ನು ಬಲಪಡಿಸುವುದು ಮತು, ಉನ್ನತೀಕರಿಸಿ 
ಪ್ರೋತ್ಲಾಹ ನೀಡುವುದಲ್ಲದೇ ಅಂತಹ ಸಂಸ್ಥೆಗಳಲ್ಲಿನ 
ತರಬೇತಿ ಕಾರ್ಯಕ್ರಮದ ಗುಣಮಟ್ಟವನ್ನು 


ಉತ್ತಮಪಡಿಸುವಂತಹ ಯೋಜನೆಗಳನ್ನು ಹಮ್ಮಿಕೊಳ್ಳಲು 


ಉದ್ದೇಶಿಸಲಾಗಿದೆ.  ಶೀಘುದಲ್ಲಿಯೇ ಈ ಸಂಬಂಧ 
1 ಕಾರ್ಯಾಚರಣೆಯ ' ಮಾರ್ಗಸೂಚಿಗಳನ್ನು ಹೊರಡಿಸಿ 
K NK ಯೋಜನೆಯನ್ನು ಅನುಷ್ಠಾನಗೊಳಿಸಲು 
” | ಕ್ರಮವಹಿಸಲಾಗುವುದು. 
ಸಂಖ್ಯೆ, ಟಿಒಆರ್‌ 162 ಟಿಡಿವ 2020 ನ್‌ 
-.(ಹಿ.ಟಿ.ರವಿ) 


ಪ್ರವಾಸೋದ್ಯಮ, ಕನ್ನಡ ಮತ್ತು ಸಂಸ್ಕೃತಿ ಹಾಗೂ 
ಯುವ ಸಬಲೀಕರಣ ಮತ್ತು ಕ್ರೀಡಾ ಸಚಿವರು. 


